ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ :, 342 (420) } 
' - ಆಂದಾಯ ಇಲಾಖೆಯಿಂದ ವರ್ಗಾಯಿಸಲ್ಪಟ್ಟ ಪ್ರಶ್ನೆ) 
ಸದಸ್ಯರ ಹೆಸರು ಶ್ರೀ ಆರ್‌. ಪ್ರಸನ್ನ ಕುಮಾರ್‌ (ಸ್ನಭೀಯ ಸಂಸ್ಥೆಗಳ ಕ್ಲೇತು) 
ಉತ್ತರಿಸಬೇಕಾದ ದಿನಾಂಕ 15.09.2021 | 
 ಉತ್ತರಿಸುವವರು ಅರಣ್ಯ ಹಾಗೂ ಆಹಾರ, ನಾಗರೀಕತೆ ಸರಬರಾಜು ಮತ್ತು 
ಗ್ರಾಹಕರ ವ್ಯವಹಾರಗಳ ಸಚಿವರು 
ಕ್ರ.ಸಂ ಪ್ರಶ್ನೆ ಉತ್ತರ 

ಅ) [ರಾಜ್ಯದಲ್ಲಿ ಎಷ್ಟು ಎಕಕ ಅರಣ್ಯ | ಅರಣ್ಯ ಭೂಮಿಯನ್ನು ಕಂದಾಯ ಭೂಮಿಯನ್ನಾಗಿ 
ಭೂಮಿಯನ್ನು ಕಂದಾಯ ಭೂಮಿಯಾಗಿ | ಘೋಷಿಸಲು ಯಾವುದೇ ಪ್ರಸ್ತಾವನೆಗಳು ಇರುವುದಿಲ್ಲ. 
ಘೋಷಣೆ ಮಾಡಲು ಪುಸ್ತಾವನೆಗಳು 

- | ಬಂದಿರುತ್ತದೆ; ! 

ಆ) | ಇದನ್ನು ಕಂದಾಯ ಭೂಮಿಗಳಾಗಿ | ಅರಣ್ಯ ಭೂಮಿಯನ್ನು ಕಂದಾಯ ಭೂಮಿಗಳಾಗಿ 
ಫೋಷಣೆ ಮಾಡಲು ಸರ್ಕಾರಕೆ ಇರುವ| ಘೋಷಣೆ ಮಾಡಲು ಕೇಂದ್ರ ಸರ್ಕಾರದ 
ತೊಂದರೆಗಳೇನು; (ವಿವರ ನೀಡುವುದು) ಫೂರ್ವಾನುಮೋದನೆಯಲ್ಲದೇ. ಮಾನ್ಯ ಸರ್ವೋಚ್ಚ 

ನ್ಯಾಯಾಲಯದಿಂದ ಅನುಮತಿ ಪಡೆಯುವುದು 
ಅವಶ್ಯವಿರುತ್ತದೆ. 


ಇ) | ಯಾವ ಆಧಾರದ ಮೇಲೆ ಕಂದಾಯ 


ಯಾವುರೇ  ಢೂಮಿಯನ್ನು ಜೈವಿಕ ಸಮತೋಲನ! 


ಭೂಮಿಯನ್ನಾಗಿ ಪರಿವರ್ತಿಸಲು ಸರ್ಕಾರ 
ಕೈಗೊಂಡಿರುವ ಕ್ರಮಗಳೇನು? (ವಿವರ 
ನೀಡುವುದು) 


ಭೂಮಿಯನ್ನು ಅರಣ್ಯ ಭೂಮಿಯಾಗಿ | (ಕcological Balance), ಪ್ರಕೃತಿ ಸಂರಕ್ಷಣೆ, ವನ್ಯಜೀವಿ |: 
ಪರಿವರ್ತನೆ ಮಾಡಲಾಗಿದೆ; (ವಿವರ ! ಸಂರಕಣೆ' ಹಾಗೂ ಸ್ಥಾಭಾವಿಕ ಸಸ್ಯ ಸಂಪನ್ನೂಲಗಳನ್ನು 
ನೀಡುವುದು) ಸಂರಕ್ಷಣೆ ಮಾಡಲು, ಪರಿಸರ ಸಮತೋಲನ 
- ದೃಷ್ಟಿಯಿಂದ ಅರಣ್ಯ ಭೂಮಿಯನ್ನಾಗಿ ಘೋಷಿಸಲು 
ಕರ್ನಾಟಿಕ ಅರಣ್ಯ ಕಾಯ್ದೆ-1963 ಹಾಗೂ ಕರ್ನಾಟಿಕ ಭೂ 
ಕಂದಾಯ ಅಧಿನಿಯಮ-1964ರಡಿ ಸರ್ಕಾರಕ್ಕೆ 
I ಅಧಿಕಾರವಿರುತ್ತದೆ. 
ಈ) | ಈಗಾಗಲೇ ತಪ್ಪಾಗಿ ನಮೂದಾಗಿರುವ | ಅಂತಹ ಪ್ರಕರಣಗಳಲ್ಲಿ ನಿಯಮಾನುಸಾರ ಕಂದಾಯ 
ಅರಣ್ಯ ' ಭೂಮಿಯನ್ನು ಕೆಂದಾಯ 


ಇಲಾಖೆಯಲ್ಲಿ ಕ್ರಮ ಕೈಗೊಳ್ಳಬೇಕಾಗುತ್ತದೆ. ' 


ಅಪಜೀ 122 ಎಫ್‌ ಎಎಫ್‌ 2021 


ಕ 


